ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ ; 24 ನೇ ಮಾರ್ಚ್‌, 2020 


ಸಾರ್ವಜನಿಕ ಉದ್ಯಮಗಳು Corporate Social Responsibility ಅಡಿಯಲ್ಲಿ ವಿವಿಧ ಉದ್ದೇಶಗಳಿಗೆ ನೀಡಿರುವ ಅನುದಾನ ಕುರಿತು 
ಶ್ರೀ ಕೆ.ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು):- 
1556 (1835) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಸಾರ್ವಜನಿಕ ಉದ್ಯಮಗಳು Corporate Social Responsibility ಅಡಿ ವಿವಿಧ ಸಂಸ್ಥೆಗಳಿಗೆ 
ವಿವಿಧ ಉದ್ದೇಶಕ್ಕಾಗಿ ನೀಡಿರುವ ಅನುದಾನವೆಷ್ಟು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಕಾರ್ಯಕ್ರಮದ ಅಡಿ ನೀಡಲಾಗಿರುವ '€$R' ಅನುದಾನವನ್ನು ಸಂಬಂಧಿಸಿದ ಸಂಸ್ಥೆಗಳು ಸದ್ದಳಕೆ ಮಾಡಿರುವರೇ 
ಎಂದು ಖಾತರಿಪಡಿಸಿಕೊಳ್ಳಲು ಸರ್ಕಾರ ನಿಗಧಿ ಮಾಡಿರುವ ವ್ಯವಸ್ಥೆ ಯಾವುದು; (ವಿವರ ನೀಡುವುದು) 


(ಇ) ಈ ಸಂಬಂಧ ನೀಡಿರುವ ಅನುದಾನದ ಬಳಕೆ ಬಗ್ಗೆ ಆಡಿಟ್‌ ಕೈಗೊಳ್ಳಲು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ನಿಯಮಗಳನ್ನು 
ರೂಪಿಸಿದೆಯೇ? (ವಿವರ ನೀಡುವುದು) 


